ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 
ದಿನಾ೦ಕ: 10-03-2021 ಪ್ರಶ್ನೆ ಸಂಖ್ಯೆ: 141 (994) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಮತಿ ಭಾರತಿ ಶೆಟ್ಟಿ ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 10-03-2021 
ಉತ್ತರಿಸುವ ಸಚಿವರು: ಪಶುಸಂಗೋಪನೆ ಸಚಿವರು 
ವಿಷಯ: ಪ್ರಾಣಿಗಳಿಗಾಗಿ ಒದಗಿಸಿರುವ ಆಂಬುಲೆನ್ಸ್‌ ಕುರಿತು 


(ಅ) ರಾಜ್ಯದಲ್ಲಿ ಪ್ರಾಣಿಗಳಿಗಾಗಿ ಎಷ್ಟು ಆ೦ಬುಲೆನ್ಸ್‌ ವ್ಯವಸ್ಥೆ ಇದೆ; (ತಾಲ್ಲೂಕುವಾರು ವಿವರ 
ಒದಗಿಸುವುದು) 


(ಆ) ಸದರಿ ಆಂಬುಲೆನ್ಸ್‌ ವ್ಯವಸ್ಥೆಯ ಪ್ರಯೋಜನಗಳನ್ನು ಜನತೆ ಯಾವ ಪ್ರಮಾಣದಲ್ಲಿ 
ತಮ್ಮ ಪ್ರಾಣಿಗಳಿಗೆ ಬಳಸಿಕೊಳ್ಳೃತ್ತಿದ್ದಾರೆ; (ತಾಲ್ಲೂಕುವಾರು ವಿವರ ಒದಗಿಸುವುದು) 


(ಇ) ಸದರಿ ಆಂಬುಲೆನ್ಸ್‌ ವ್ಯವಸ್ಥೆಯನ್ನು ಸರ್ಕಾರ ಹೊಂದಿರುವುದು ಸಾಮಾನ್ಯ ಜನತೆಗೆ 
ತಿಳಿದಿದೆಯೇ; ಇಲ್ಲದಿದ್ದಲ್ಲಿ, ವ್ಯಾಪಕ ಪ್ರಚಾರ ನೀಡಲು ಸರ್ಕಾರದ ಕ್ರಮಗಳೇನು? 


